ಕರ್ನಾಟಿಕ ವಿಧಾನಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 'ಸಂಖ್ಯೆ 287 
ಸದಸ್ಯರ ಹೆಸರು ಶ್ರೀ ` ನಿರಾಣಿ ಹಣಮಂತ್‌ ರುದ್ರಪ್ಪ 
(ಪದವೀಧರ ಕ್ಷೇತ್ರ) 
ಉತ್ತರಿಸುವ ದಿನಾಂಕ 09-12-2020 
ಉತ್ತರಿಸುವ ಸಚಿವರು ಕೃಷಿ ಸಚಿವರು 
ಕ್ರ ಪ್ರಶ್ನೆ ಉತ್ತರ 
'ಸಂ. 
ಅ) “ಕೃಷಿ ಭಾಗ್ಯ ಯೋಜನೆ” ಯಡಿ ಕೃಷಿ ಹೊಂಡ | ಪ್ರಸಕ್ತ ಸಾಲಿನಲ್ಲಿ ಕೃಷಿ, ಭಾಗ್ಯ ಯೋಜನೆಯಡಿ 


ಪಾಲಿಹೌಸ್‌ ಮತ್ತು ನೆರಳುಪರದೆ ಮನೆಗಳನ್ನು 
ನಿರ್ಮಿಸಲು ಒದಗಿಸುತ್ತಿರುವ ಅನುದಾನದ 
ಮೊತ್ತವೆಷ್ಟು? ಯಾವ. ರೈತರುಗಳು ಸದರಿ 
ಯೋಜನೆಗೆ ಅರ್ಹರಾಗಿರುತ್ತಾರೆ: ' 


| ಸಲ್ಲಿಸಿದ ರೈತರಿಗೆ ಕನಿಷ್ಠ 


ಅನುಷ್ಠಾನಗೊಂಡ ಕೃಷಿ ಹೊಂಡೆ ಹಾಗೂ ಅವುಗಳ ಪೂರಕ 
ಘಟಕಗಳಾದ ಪಾಲೀಧೀನ್‌ ಹೊದಿಕೆ, ಡೀಸೆಲ್‌ ಪಂಪ್‌ 
ಸೆಟ್‌, ಲಘು ನೀರಾವರಿ ಘಟಕ, ಕೃಷಿ ಹೊಂಡದ ಸುತ್ತಲೂ 
ನೆರಳು 


ನೆರಳು. . ಪರದೆ ಮನೆಗಳನ್ನು : ಕೃಷಿ ಇಲಾಖೆಯಿಂದ 
ಅನುಷ್ಟಾನಗೊಳಿಸುತ್ತಿಲ್ಲ. 

ರೈತ ಸಂಪರ್ಕ ಕೇಂದ್ರದಿಂದ ಅರ್ಜಿಗಳನ್ನು 'ಕ್ರೈತರಿಗ 
ವಿತರಿಸಲಾಗುತ್ತಿದ್ದು, ಸಂಬಂಧಪಟ್ಟ ಸಹಾಯಕ ಕೃಷಿ 
ನಿರ್ದೇಶಕರ ಕಚೇರಿಯಲ್ಲಿ ರೈತರಿಂದ 
ಸ್ವೀಕೃತಗೊಂಡ ನಂತರ ರೈತರ ಕೇತ್ರಕ್ಕೆ ಭೇಟಿ ನೀಡಿ ಜಂಟಿ 
ಸಮೀಕ್ಷೆ ಕೈಗೊಂಡು, ಪರಿಶೀಲನೆಯಲ್ಲಿ ಜಲಾನಯನ 
ಪ್ರದೇಶವನ್ನು "ಪರಿಗಣಿಸಿ (ನೀರು. ಕೊಯ್ದು ಸನ್ನಿವೇಶ- 
catchment area)ಅರ್ಹಗೊಂಡ ರೈತರಿಗೆ ಕಾರ್ಯಾದೇಶ 


| ನೀಡಿ ಇಲಾಖೆಯ ಮಾರ್ಗಸೂಚಿಯನ್ವಯ ಸೌಲಭ್ಯ |. 
| ನೀಡಲಾಗುತ್ತಿದೆ. ಕೃಷಿ ಬಾಗ್ಯ ಯೋಜನೆಯಡಿ ಅರ್ಜಿ | 
1 ಎಕರೆ: ಜಮೀನು ಹೊಂದಿರುವ | 


ರೈತರು ಯೋಜನೆಗೆ ಅರ್ಹರಾಗಿರುತ್ತಾರೆ. 


ಪರದೆ ಘಟಕಗಳ ಬಾಕಿ 'ಹಾಪತಿಗೆ.ರೊ.40.00 ! 
ಕೋಟಿ ಅನುದಾನ ಒದಗಿಸಲಾಗಿದೆ. ಪಾಲಿಹೌಸ್‌ ಹಾಗೂ | 


ಅರ್ಜಿ |. 


ಕಳೆದ ಮೂರು ವರ್ಷಗಳಲ್ಲಿ "ಬೆಳೆಗಾವಿ; 
ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳ 
ವ್ಯಾಪ್ತಿಯಲ್ಲಿ “ಕೃಷಿ ಭಾಗ್ಯ ಯೋಜನೆ” ಯಡಿ 
ಪ್ರಯೋಜನ ಪಡೆದ. ರೈತರುಗಳ ಸಂಖ್ಯೆ 
ಎಷ್ಟು; (ವರ್ಷವಾರು , ತಾಲ್ಲೂಕುವಾರು ವಿವರ 
ನೀಡುವುದು) 


-ಕಳೆದ”-ಮೂರು-ವರ್ಷಗಳಲ್ಲಿ-- ಬೆಳಗಾವಿ... ಬಾಣೆಲಕೋಟೆ...... 
ಮತ್ತು ವಿಜಿಯಪುರ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ . "ಕೃಷಿ ಭಾಗ್ಯ 
ಯೋಜನೆ" ಯಡಿ ಪ್ರಯೋಜನ 'ಪಡೆದ ರೈತರುಗಳ ಸಂಖ್ಯೆ 


ವರ್ಷವಾರು, ತಾಲ್ಲೂಕುವಾರು 
ನೀಡಿದೆ. 


ಪಟ್ಟೆ 
KX 


ಅನುಬಂಧದಲ್ಲಿ 


ಇ) 


ಸದರಿ ಯೋಜನೆಗಳ ಮೊತ್ತವನ್ನು ಹೆಚ್ಚಿಸುವ 
ಯೋಜನೆ ಸರ್ಕಾರದ ಮುಂದಿದೆಯೇ: 


2020-2ನೆ ಸಾಲಿಗೆ ರೂ.40.00 ಕೋಟೆ ಅನುದಾನ 
ಮೀಸಲಿರಿಸಲಾಗಿದೆ. ಸದರಿ ಅನುದಾನವನ್ನು ಕಳೆದ ಸಾಲಿನಲ್ಲಿ 
ಯೋಜನೆಯ ಮಾರ್ಗಸೂಚಿಯನ್ವಯ ಈಗಾಗಲೆ ಅನುಷ್ಠಾನ 
ಮಾಡಿರುವ ಘಟಕಗಳಿಗೆ ಮಾತ್ರ ಬಾಕಿ 'ಸಹಾಯಧನ 


ಹಾಗಿದ್ದಲ್ಲಿ, ಎಷ್ಟು ಪ್ರಮಾಣದಲ್ಲಿ ಸದರಿ 
ಯೋಜನೆಯ ಮೊತ್ತವನ್ನು ಹೆಚ್ಚಿಸಲಾಗುವುದು. 


ಪಾವತಿಸಲು ನಿಗಧಿಯಾಗಿರುತ್ತದೆ. " 
'ಉದ್ದವಿಸುವುದಿಲ್ಲ. . ” 


ಸಂಖ್ಯೆ:AGRI-AML/224/2020 


ಅನುಬಂಧ | 
ಬೆಳಗಾವಿ ಜಿಲ್ಲೆ ಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಕಪಿ ಭಾಗ್ಯ ಯೋಜನೆಯಡಿ 


ಪ್ರಯೋಜನ ಪಡೆದ ರೈತರ: ಸಂಖ್ಯೆ" 
. ತಾಲ್ಲೂಕು [ 2017-18 2018-19 2019-20 | 
ಸಂಖ್ಯೆ ಸಂಖ್ಯೆ "ಸಂಖ್ಯೆ 
ಅಥಣಿ 1420 1082 162 - 
: ಬೈಲಹೊಲಗಲ 556 496 | 8 
ಚಿಕ್ಕೋಡಿ 358 f . 5990 I 121 | 
' -ಗೋಕಾಕ 351 167 | 62 
ಹುಕ್ಕೇರಿ 110 39 
ರಾಯಬಾಗ - 863 0 
ರಾಮದುರ್ಗ 313 21 
“ಸವದತ್ತಿ 1410 0 
: ಬೆಳಗಾವಿ 167 8 
ಖಾನಾಪೂರ 286 83 


\ ಬಾಗಲಕೋಟೆ: ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಕೃಷಿ ಭಾಗ್ಯ 


“ಯೋಜನೆಯಡಿ ಪ್ರಯೋಜನ ಪಡೆದ ರೈತರ ಸಂಖ್ಯೆ 


ತಾಲ್ಲೂ: ಕು 2017-18 201819 2019-20 
, ಸಂಖ್ಯೆ ಸಂಖ್ಯೆ : ಸಂಖ್ಯೆ 
ಬಾದಾಮಿ 180 "468 | 115 
ಬಾಗಲಕೋಟಿ 102 164 240 
"ಹುನಗುಂದ 1041 686 130 
ಬೀಳಗಿ 524 159 83 
ಜಮಖಂಡಿ 1224 874 197 

61 118 


ಮುಧೋಳ 607 


ವಿಜಯಪುರ ಜಿಲ್ಲೇಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಕೃಷಿ ಭಾಗ್ಯ ಯೋಜನೆಯಡಿ 


ಪ್ರಯೋಜನ ಪಡೆದ ರೈತರ ಸಂಖ್ಯೆ 
2017-18 2018-19 
ತಾಲೂಕು 
ಸಂಖ್ಯೆ ಸಂಖ್ಯೆ 
ವಿಜಯಪುರ | 2131 1031 
“ಇಂಡಿ... |. 7 
ಸಿಂದಗಿ 1729 
ಬ.ಬಾಗೇವಾಡಿ 772 


5 [ಮುದ್ದೇಬಿಹಾಳ 1001 - 


